ಕ.ವೆಂ. ರಾಜಗೋಪಾಲ* 


ಪಂಪನ ಜಾಗದಕಂಬಿ ಶಾಸನ 


"ಸಂಸ್ಕೃತಕ್ಕೆ ಕಾಳಿದಾಸನು ಹೇಗೋ ಕನ್ನ ಡಕ್ಕೆ 


ಪಂಪನು ಹಾಗೆ' ಎಂದು ತೀ ನಂಶ್ರೀ. ಅಭಿಪ್ರಾ ಹ 
ಪಟ್ಟಿರುತ್ತಾರೆ. ಇಂಥ ಕವಿಯ ಇತಿವೃತದೆ ಬಗ್ಗೆ 
ಶೋಧವು ನಡೆಯುತ್ತಲೇ ಇದೆ. ಈ ಇನೆ ಲೆಯಲ್ಲಿ 


ಆಂಧ್ರ ಪ್ರದೇಶದಲ್ಲಿ ದೊರೆತಿರುವ ೨-೩ ಶಾಸನಗಳ 
ಬಗ್ಗೆ ವಿದ್ವಾಂಸರ ಗಮನ ಸೆಳೆಯುತ್ತಾ ಅವುಗಳು 
ದೊರಕುವ ಸ ಸಳ ಮತ್ತು ಅವುಗಳನ್ನು ಮೊದಲು 
ಗುರುತಿಸಿದ ನಿದ್ವಾಂಸರ ಬಳಿ ಸ ಸಂವಾದಕ್ಕೆ ಪ್ರಯತ್ನಿಸಿ 
ದ್ದೇನೆ. ಪಂಪನು “ವೆರಿಗಿಸಳು' ವಿನಲ್ಲಿ ರಾಷ್ಟ್ರಕೂಟ 
ಕೃ ಷ್ದ ತ ಆಶ್ರ ಯದಲ್ಲಿ ಸಾಮಂತನಾಗಿದ್ದ ಚಾಲುಕ್ಯ ಅರಿ 
ಕೇಸರ 1 ಆಸಾ ಿನದೆಲ್ಲಿದ್ದವನೂ ಆತನ ಆತ್ಮೀಯನೂ 
ಆಗಿದ್ದನೆಂಬುದು ಕಾವ್ಯಗಳಿಂದಲೇ ತಿಳಿದು ಜರುತ್ತಿದೆ. 
ಅದರೆ” ಆತನೇ ಬರೆದನೆಂಬುದಕ್ಕೆ ಆಂಧ್ರಪ್ಪ ಪ್ರದೇಶದ 
ಕರೀಂನಗರದಲ್ಲಿ ಒಂದು ಶಾಸನವು ಸೂಚನೆ ನೀಡುತ್ತದೆ. 

ಕರೀಂನಗರದ ಮ್ಯೂಸಿಯಂನಲ್ಲಿ ರಕ್ಷಿತವಾಗಿರುವ 
ಒಂದನೆಯ ಸಂಖ್ಯೆಯ ಶಾಸನವನ್ನು ಕೆಲವು ವರ್ಷಗಳ 
ಒಂದೆ ಹೈದರಾಬಾದಿನ ಅರ್ಕಿಯಾಲಜಿ ಸಂಸ್ಥೆ ಯವರು 


ಬೆಳಕಿಗೆ ತಂದಿದ್ದರೂ ಅದರ ಸರಿಯಾದ 'ಸಿ0ತೀಲನೆ 
ಯಾಗಲಿ ಸಂಪನಿಗೂ ಅದಕ್ಕೂ. ಇದ್ದ ನಿಕಟಿ ಸಂಬಂಧ 


ವಾಗಲಿ ಬೆಳಕಿಗೆ ಬಂದಿರುವುದಿಲ್ಲ. ಇದನ್ನು ಮೊದಲು 
ಓದಿದವರು ಕನ್ನಡವನ್ನು ಅರಿತವರೆಲ್ಲ. ಆದಕಾರಣ 
ಅದರ ಓದುವಿಕೆಗೆ ತಪು ಗಳು. ಸೇರಿಕೊಂಡುವು ಇದನ್ನು 
ಶ್ರೀ ಸೀತಾರಾಮ ಜಾಗೀರ್‌ದಾರ್‌ ಅವರು ತಮ್ಮ 
*ಸಾಪೇಕ್ಷ' ಎಂಬ ಗ್ರಂಥದಲ್ಲಿ ಪ್ರಸ್ತಾಪಿಸಿದ್ದಾರೆ. 
ಈ ಕೃತಿಯು ಪಂಪನನ್ನು ಕುರಿತ ಹೊಸ ಶೋಧನೆ 


ಇತಿಹಾಸ ದರ್ಶನೆ 


ಗಳನ್ನೆಲ್ಲಾ ನಿಮರ್ಶಗೆ ಒಳಪಡಿಸಿರುತ್ತಡೆ. ಆದರೂ 
ಅವರೆ ಪರಿಶೀಲನೆಯು ವಿದ್ವಾಂಸರಿಗೆ ಒಪ್ಪಿಗೆಯಾಗಿರು 
ವುದಿಲ್ಲ. ಏಕೆಂದರೆ ಅನರ ಊಹೆಗಳು ನಿರಾಧಿಕವಾಗಿರು 
ತ್ತವೆ. ಇಂತಹ ಸ್ಥಿತಿಯಲ್ಲಿ ನಾನು ಕಳೆದ ನವಂಬರ್‌ 
ತಿಂಗಳು ಕೊನೆಯ ವಾರದಲ್ಲಿ ಕರೀಂನೆಗರಕ್ಕೆ ಚೀಟಿ 
ಕೊಟ್ಟು "ಪಂಪನ ಶಾಸನ”ವನ್ನು ಗುರುತಿಸಿದ್ದೇನೆ. 
ಅದರಲ್ಲಿ "ಶ್ರೀ ಪಂಪಂ ಬರೆದೊಂ ಎಂಬ ಒಕ್ಕಣೆಯನ್ನು 
ಸರಿಯಾಗಿ ಓದಿದುದಲ್ಲದೆ ಮೊದಲು ಅದನ್ನು ಓದಿದ 
ಪಾಠಕ್ಕೆ ತಿದ್ದು ್ಲಿಪಡಿಯನ್ನು ಕಯಗ. 
ಹ ಎರಡು ಮಹತ್ವದ ಇವ್ಯಗಳನ್ನು 
ಬರೆದಿರುವುದಲ್ಲಡಿ “ಶಾಸನ ಕವಯು Wes hl 
ಈಗಿನ ವಿಶೇಷವಾಗಿದೆ. ಇದರಿಂದ ಆತನ*ನಿಕ್ರಮಾರ್ಜುನ 
ನಿಜಯಂ' ಕಾವ್ಯದ ಕಾಲವನ್ನು ಗುರುತಿ ಲು ಸಾಧ್ಯ 
ವಾಗಿರುತ್ತದೆ. ಈ ಶಾಸನದ ಮತ್ತೊಂದು ಮಹತ್ವ 
ವೆಂದರೆ ಇದನ್ನು «ಚಾಗದಕಂಭ' ಎಂದು ಕಕೆದಿರುವುದೂ 
ಅಲ್ಲದೆ ಈ ಶಾಸನದ ಸೂಚನೆಯ ಮೇರೆಗೆ 
ಮತ್ತೆ ರಡು ಇಂಥ ಶಾಸನಗಳು ಇದ್ದಿರಬಹುದು. ಅವು 
ಅರಿಕೇಸರಿಯ ಪೂರ್ವಜರಿಗೆ ಸಂಬಂಧಿಸಿದುವಾಗುತ್ತವೆ. 
ಆದುದರಿಂದ ಈ ಶಾಸನವು ಐತಿಹಾಸಿಕವಾಗಿಯೂ 
ತುಂಬ ಮಹತ್ವದ್ದಾ ಗಿಡೆ. ಇದರ ಕಾಲದ ಗುರುತನು 
ಶಾಸನವೇ ತಿಳಿಸುವಂತೆ ಕ್ರಿ.ಶ. ೯೪೬ಕ್ಕೆ ' ಸರಿಹೋಗು 
ತ್ತದೆ. ಆದುದರಿಂದ ಪಂಪನ ವಿಕ್ರಮಿರ್ಜುನ ವಿಜಯಂ. 
ಕಾವ್ಯವೂ ಇದೇ ವರ್ಷದ ಕಾರ್ತೀಕ ಮಾಸಕೆ 


ಸಂಬಂಧಿಸಿದ ವನ ಭೋಜನ-ಉತ್ಸ ವಕ್ಕೆ ಸೇರುವಂಥ 
ದೆಂದರೆ ಆಶ್ಚರ್ಯವಿಲ್ಲ. 


* ಎಂ.ಐ.ಜಿ. ೪೧, ೮7 ಅಡಿರಸ್ತೆ, ಕೆಂಗೇರಿ ಉಪನಗರ ೩4ನೇ ಹಂತ, ಬೆಂಗಳೂರಂ-೫೬೦ ೦೫೬ 


೧೨ತ್ಸಿ 


ಚಾಗದ ಕಂಭ : ಈ ಶಾಸನವನ್ನು ಆಂಧ್ರ 
ಪ್ರದೇಶದ ಅರ್ಕಿಯಾಲಜಿ ಸಂಸ್ಥೆಯು "ಜಿನವಲ್ಲಭನ 
ಶಾಸನ'ವನ್ಮುಪ್ರಕಟಸಿದಂತೆಯೇ ಬೆಳಕಿಗೆ ತಂದಿತಾದರೂ 
ಅದರ ವಾಸ್ತವತೆಯನ್ನು ಬೆಳಕಿಗೊಡ್ಡಲು ಸಮರ್ಥ 
ವಾಗಲಿಲ್ಲ. ಆದರೆ ಈ ಶಾಸನದಿಂದ. ಪಂಪನ 
ವಿಕ್ರಮಾರ್ಜುನ ನಿಜಯಂ.ಕಾನ್ಯದ ಬಗ್ಗೆ ಇದ್ದ ಕೆಲವು 
ಅನುಮಾನಗಳು ಪರಿಹಾರವಾದುವು. ಸಂಸನೆ ತಂಜೆ 
ಭೀಮಪಸಯ್ಯ ಮತ್ತು ತಾಯಿ ಅಬ್ಬಇಬ್ಬೆಯೆಂದೂ 
ಅವಳು ಧಾರವಾಡ ಜಿಲ್ಲೆಯ ಅಣ್ಣಿಗೆರೆಯ ಜೊಯಿಸ 
ಸಿಂಘನ ಮೊಮ್ಮಗಳೆಂದೂ ತಿಳಿದುಬಂದಿತು. ಇಷ್ಟೇ 
ಅಲ್ಲದೆ ಪಂಪನಿಗೆ ಜಿನವಲ್ಲಭನೆಂಬ ತನ್ಮುನಿದ್ದು ದು ಈ 
(ಗಂಗಾಧರ ಶಾಸನ) ಶಾಸನದಿಂದ ಸ್ಪಷ್ಟವಾಯಿತು. 


ಆದರೆ ಕರೀಂನಗರದ "ಚಾಗದ ಕಂಭ'ದ ಶಾಸನವು 
ದೊರಕಿದ ಮೇಲೆ ಪಂಪನ ನಿಕ್ರಮಾರ್ಜುನ ವಿಜಯಂ 
ಕಾವ್ಯದಲ್ಲಿನೆ "ಪ್ರವೇಶ' ಭಾಗದಲ್ಲಿ ಬಂದಿರುವ ಐದು 
ಪದ್ಯಗಳು ಇದರಲ್ಲಿ "ಚಾಗದಕಂಭ' ಎಂಬ ಹೆಸರಿನಲ್ಲಿ 
ದಾಖಲಾಗಿರುವುದು ಕಂಡು ಬಂದಿತು. ಈ ಶಾಸನದ 
ಅಂತ್ಯದಲ್ಲಿ ಶ್ರೀಮ್ಮಮ್ಮಂ ಬರೆದೆ ಎಂದು ಗುರುತಿಸಿ 
ದ್ದಾಕಿ. ಇಂಥ ಹೆಸರು ತೆಲುಗಿಗೂ ಹಾಗೆಯೇ 
ಕನ್ನಡಕ್ಕೂ ಅಸಾಧ್ಯವಾದದು.. ಅದು. ಅವರಿಗೆ 
“ಶ್ರೀಮತ್ತ್‌-4 ಅಮ್ಮಂ' ಎಂದಿರಬಹುದೆಂದು ಅಸ್ರ್ಟಿಸಿದಂತೆ 
ತಿಳಿದೆ ಬಂದಿದೆ. ಜಾಗೀರ್‌ದಾರರು ಈ ಶಾಸನದ 
ಫೋಟೋ ಪ್ರತಿಯನ್ನು ನೋಡಿದ್ದಾರೆಯಾದರೂ ಇದು 
ಖಂಡಿತವಾದ ತಪ್ಪೆಂದು ಅವರಿಗೆ ಕಂಡು ಬಂದಂತಿಲ್ಲ. 
ಆದರೆ ನನಗೆ ಈ ಶಾಸನವನ್ನು ಓದುತ್ತಿದ್ದಂತೆಯೇ 
ಹುಟ್ಟಿದ ಅನುಮಾನಗಳನ್ನು ಸಾಧಾರವಾಗಿ ತಾಳೆ 
ಮಾಡಿ ನೋಡಿದ್ದೇನೆ. ಹಾಗೂ ಶಾಸನವನ್ನೇ 
ಖುದ್ದಾಗಿ ನೋಡಿ ಬಂದಿದ್ದೇನೆ. ಅದನ್ನು ತಪ್ಪಾಗಿ 
ಯಾದರೂ ಮೊದಲು ಓದಿದ ಅಧಿಕಾರಿಗಳನ್ನು ಕಂಡು 
ಮಾತಾಡಿ ನನ್ನ ಅನುಮಾನಗಳನ್ನು ಸಾದರ 
ಪಡಿಸಿದ್ದೇನೆ. ಈ ಶಾಸನವನ್ನು ಬರೆದವನ ಹೆಸರಿನಲ್ಲಿ 
ಮೊದಲ *ಪಂ' ಎಂಬುದನ್ನು ಅವರು "ಮಂ' ಎಂದು 
ಓದಿರುವುದನ್ನು ತೋರಿಸಿಕೊಚ್ಚಿ ದ್ದರಿಂದ ಅದರ ಸಾಧ್ಯತೆ 
ಯನ್ನು. ಅನರು ಶಾಸನದ ಕಾಗದ ಪ್ರತಿ 
(ದಸ್ತಾವೇಜ)ಯನ್ನುು ಮತ್ತೆ ಪರಿಶೀಲಿಸಿ "ಸಾಧ್ಯ' 


೧೨೪ 


ವೆಂದಿದ್ದಾರೆ. ಇಂಥ ಪರಿಶೀಲನೆಯಿಂದ ಕನ್ನಡ 


ಸಾಹಿತ್ಯ ಚರಿತ್ರೆಗೆ ಆದ ಲಾಭ ಅಪಾರವಾಗಿದೆ, 
೧. ಪಂಪನು ಶಾಸನಕವಿಯೆಂಬುದು ಇದರಿಂದ 
ಸ್ಪಷ್ಟ. | 


೨. ಈ ಶಾಸನಕ್ಕೆ ಕಾಲದ ಗುರುತು ಮಾಡ 


ಲಾಗಿಡೆ. ಅದರಂತೆ ಈ ಶಾಸನವು ಕ್ರಿ.ಶ. ೯೪೬ಕ್ಕೆ 
ತಾಳೆಯಾಗುತ್ನ್ತದೆ. 
ಹಾ. 
< ವಂದನು ಈವ (ದಿನಾ ದೆ 
[eS Ue ಹ ಅ ಯುರ ಮು “ಲ್ಯಾ 
ವನ್ನು ಬರೆದದ್ದು ಕ್ರಿ.ಶ. ೯ ೪೨ರೆಲ್ಲೆಂಬುದನ್ನು 
ಅದರಲ್ಲಿರುವ ಒಕ್ಯಣೆಯಿಂದ ಖಚಿತನಾಗುತ್ತಿದೆ. 


ಆದುದರಿಂದ ಈಗ ನಿಕ್ರಮಾರ್ಜುನದ ಆ ಗ್ರಂಥದ 
ಕಾಲವನ್ನು ನಿರ್ಧರಿಸಲು ಈ ಶಾಸನವು ನೆರವಾಗುತ್ತದೆ. 
ಅಂದರೆ ಕ್ರಿ.ಶ. ೯೪೬ರಲ್ಲಿ ಕೇವಲ ಮೂರು ತಿಂಗಳಲ್ಲಿ 
ರಚಿಸಿದ ಕೃತಿಯೆಂದೂ ವಿಕ್ರಮಾರ್ಜುನ ವಿಜಯಂ 
ಕಾವ್ಯವನ್ನು ಗುರುತಿಸಲು ಯಾವುದೇ ಅನುಮಾನವೇ 
ಬೇಕಾದುದಿಲ್ಲ. 


೪... ಗಂಗಾಧರಂನ "ಜಿನವಲ್ಲಭನ ಶಾಸನ'ದ 
ಕಾಲವನ್ನು ನಿದ್ದಾ ಸಂಸರು ಗುರುತಿಸುನಂತೆ ಕ್ರಿ.ಶ. ೯೫೦ 
ಮತ್ತು ೯೬೦ರ ನಡುವೆ ಎಂದು ಒಪ್ಪಿಕೊಳ್ಳುವುದು 
ಸರಿಯಾಗುತ್ತದೆ. ಅಂದರೆ ಪಂಪನು ಈ ಜಿನವಲ್ಲಭನ 
ಶಾಸನದ ವೇಳೆಗೇ "ಮುಡಿಪಿ? ರಬಹುದು. ಆದುದರಿಂದ 
ಜಿನವಲ್ಲಭನ ಶಾಸನನನ್ನು ಪಂಪನ «ನಿಸದಿಗೆ ಶಾಸನ' 
ನೆಂದು ಕರೆದರು ಸರಿಯಾದೀತು. ಒಟ್ಟಿನಲ್ಲಿ ಸುಮಾರು 
ಕ್ರಿ.ಶ. ೯೫೦ರ ಮತ್ತು ೯೬೦ರ ನಡುವೆ ಆತನು ತೀರಿ 


ಘೊಂಡಿರಬಹುದು. 


೫. ಉಳಿದ ವಿಚಾರಗಳು ಸಂಪನನ್ನು 
ಕುರಿತಂತೆ ಶೋಧವಾಗಬೇಕಾದುದಿದೆ. ಅದಕ್ಕೆ ಮುಂದೆ 
ಕರೀಂನಗರ ಜಿಲ್ಲೆಯಲ್ಲಿ ಅಡಗಿರಬಹುದಾದ ಶಾಸನ 
ಗಳಿಗಾಗಿ ಕಾದುನೋಡಬೇಕು. 

ಒಂದು ಐತಿಹಾಸಿಕ ದಾಖಲೆಯಾಗಿ- 


ಈ ಶಾಸನವನ್ನು ಬರೆದವನು. "ಪಂಪ'ನೆನ್ನ್ನುವಾಗ 
“ಸ್ರೀ ಪಂಮ್ಪಂ ಬರೆದೊಂ' ಎಂದು ಸರಿಯಾಗಿ ಓದಲೇ 
ಬೇಕಾಗಿದೆ. ಇದು ಹತ್ತನೆಯ ಶತಮಾನದ ಕನ್ನಡದ 


ಇತಿಹಾಸ ದರ್ಶನ 


ರೂಪ, ಇದರ ಮೊದಲ ಭಾಗದಲ್ಲಿ ಯುದ್ಧಮಲ್ಲ- 
ನರಸಿಂಹ-ಮತ್ತು ಎರಡನೇ ಅರಿಕೇಸರಿ-ಇವರ ಪರವಾದ 
"ಚಾಗದ? ಒಕ್ಕಣೆಯಿದಾಗಿದೆ. ಇದೊಂದು ವಿಶಿಷ 
ದಾನಶಾಸನವಾಗಿದೆ. ವಾಸ್ತವವಾಗಿ ಎರಡನೆಯ 
ಅರಿಕೇಸರಿಯು ಪೌದನಪುರದಲ್ಲಿ ಸಟ್ಟಾ ಭಿಷಿಕ್ತ್ವ ನಾಗಿ 
ತನ್ನ ಹಿರಿಯರ ರಾಜ್ಯವನ್ನು ಆಳುತ್ತಿದ್ದನನು 
ಸಾಮಂತಾಧಿಸತಿಯೂ ಹೌದು. ಇವನ ಅಳ್ವಿಕೆಗೆ 
ಕರೀಂನಗರ ಜಿಲ್ಲೆಯು  ಸೇರಿದ್ದಿತು-ಎಂಬುದನ್ನು 
ಈತನಿಗೆ ಸಂಬಂಧಿಸಿದ ಉಳಿದೆ ಶಾಸನೆಗಳಿಂದಲೂ ಅವು 
ಸಧ್ಯಕೆ ಕರೀಂನಗರ ಜಿಲ್ಲೆ ಯಲ್ಲಿ ಕಂಡು ಬಂದಿವೆ. 
ಎಂಬುದರಿಂದಲೂ ಗುರುತಿಸಬಹುದು. ಅಂತೆಯೇ 
ರಾಷ್ಟ್ರಕೂಟ ಮೂರನೇ ಕೃಷ್ಣ ನ ಅಧೀನ ರಾಜನೂ 
ಆಪ್ತನೂ ಆಗಿದ್ದವನೆಂದು ಅರಿಕೇಸರಿಯನ್ನು ಗುರುತಿಸ 
ಬಹುದು. ತಾನೇ ಅಧೀನ ರಾಜನಾದುದರಿಂದ 
"ಪಂಪ'ನಿಗೆ *ಕವಿಚಕ್ರವರ್ತಿ' ಎಂಬ ಬಿರುದನ್ನು ಕೊಡಲು 
ಸಮರ್ಥನಾಗಲಿಲ್ಲ-ಎಂಬುದು ವಿದ್ವಾಂಸರ ಮತವಾಗಿದೆ. 
ಆದರೂ *ಪಂಪ'ನ ಕಾವ್ಯಕ್ಕೆ ರನ್ತ್ನ-ಜನ್ನ ಮೊದಲಾದ 
ವರು ತಲೆ ಬಾಗಿರುತ್ತಾಕಿ ಮತ್ತು ಹೊಗಳಿ 
ಗೌರವಿಸಿದ್ದಾರೆ. ಅಲ್ಲದೆ ನಾಗಚಂದ್ರನಿಗೆ "ಅಭಿನವ 
ಪಂಪ' ಎಂಬ ಬಿರುಕು ಸಂದಿರುವುದರಿಂದ ಪಂಪನೆ 
ಹಿರಿಮೆಯು ಸ್ಪಷ್ಟವೂ ಆದುದಾಗಿದೆ. 


ಸಂಪನು ತನ್ನೆ ಆಶ್ರಯ ದಾತನಾಗಿದ್ದ ಎರಡನೇ 
ಅರಿಕೇಸರಿಯ ವಂಶಾವಳಿಯನ್ನು ಹಿರಿಮೆ ಗರಿಮೆ 
ಗಳನ್ನು ಹೊಗಳಿದ್ದಾನೆ. ಈ ಚಾಗದ ಕಂಬದ 
ಶಾಸನದ ವೇಳೆಗಾಗಲೇ ಎರಡನೇ ಅರಿಕೇಸರಿಯು 
“ಗುಣಾರ್ಣವ'ನು “ಪ್ರಿಯಗಳ್ಳೆ'ನೂ ಆಗಿದ್ದನೆಂಬುದನ್ನುು 
ಈ ಶಾಸನವು ಹೇಳುತ್ತದೆ. ಇವೆರಡೂ ಬಿರುದುಗಳು 
ಸೇರಿರುವುದನ್ನು ನೇಮುಲವಾಡದ ಶಾಸನವು 
ಹೇಳುತ್ತದೆ. ಇದೂ ಕಂಭ ಶಾಸನವೇ ಆಗಿದೆ. ಇದನ್ನು 
ಎರಡನೇ ಅರಿಕೇಸರಿಯೂ "ವೆಂಬುಳವಾಟಕ'ದಲ್ಲಿ ತನ್ನ 
ಹಿರಿಯರು ಕಟ್ಟಿಸಿದ್ದ ದೇಗುಲಗಳನ್ನು ರಕ್ಷಿಸುವುದ 
ಕೈನ್ನುವಂತೆ ನಿಜಿ*ಸಿದ್ದಾನೆ. ಆದರೆ ಇದರೆಲ್ಲಿ ಪಂಪನ 
ಹೆಸರಾಗಲಿ ಪಂಪ ಭಾರತದ ಪದ್ಯ ಭಾಗಗಳಾಗಲಿ ಇಲ್ಲ 
ಈ ಶಾಸನವು ಸಂಸ್ಕೃತದಲ್ಲಿದ್ದರೂ ೭೧ ರಿಂದ ೮೫ರ 
ವರಿಗೆ ಕನ್ನಡ ವಾಕ್ಯ ರಚನೆಯಿದ್ದು -ಕೊನೆಯ ಕ್ರಿಯಾ 


ಇತಿಹಾಸ ದರ್ಶನ 


ಪದಭಾಗದಲ್ಲಿ ಸಮಸ್ತ ಶಾಸ್ತ್ರ ಪಾರಗಂ ಶ್ರೀ ಮತ್ಸಂಧಿ 
ವಿಗ್ರಹಿ ಗುಣಾಂಕುಶೇನ... ಎಂದು ಕಂಡು ಬರುವ 
ಜಾಣತನನಿಜೆ. ಮತ್ತೊಂದು ಅಂಶವೆಂದರೆ ಇದರ 
ಲಿಪಿಯೂ ಪ್ರಾದೇಶಿಕ ಸಾಮಾನ್ಯ ಲಿನಿಯಾಗಿದೆಿ. 
ಇದರ ಜೊತೆಗೆ 'ನಾವು ಜಿನನಲ್ಲಭನ ಕುರಿಕ್ಯಾಲಂ 
ಶಾಸನವೂ ಹೀಗೆಯೇ ಇರುವುದನ್ನು ಗಮನಿಸಬಹುದು. 
ಆದುದರಿಂದ ಈ ಶಾಸನವನ್ನು ಪಂಸನೆ ಪೂರ್ವ 
ಶಾಸನವೆಂದು. ಪರಿಗಣಿಸಬೇಕಾದೀತು. ಎಕೆಂದರೆ 
ಗುಣಾರ್ಣವಂ ಮತ್ತು ಪ್ರಿಯಗಳ್ಳಂ-ಈ ಹೊಗಳಿಕೆಗಳು 
ಸಂಸನಜಿನ್ನುನ "ಚಾಗದಕಂಭ'ದಲ್ಲೂ ಆತನ 
ವಿಕ್ರಮಾರ್ಜುನ ನಿಜಯಂ ಕಾನ್ಯು ಪ್ರವೇಶದಲ್ಲೂ 
ಕಾಣಬಹುದಾಗಿವೆ. ಪಂಪನು "ವಿಕ್ರಮಾರ್ಜುನ 
ವಿಜಯಂ'.ಕಾವ್ಯದೆಲ್ಲಿ "ಚಾಗದಕಂಬಮಂ ನಿಬ್‌ಸಿ'ದ 
ನಾಯಕನೆಂದೇ ಹೇಳಿದ್ದಾನೆ. ಆದುದರಿಂದ ಈ 
ಶಾಸನದ ಮಹತ್ವವು ವಿಕ್ರಮಾರ್ಜುನ ವಿಜಯಂ 
ಕಾವ್ಯದ ೧೪ನೇ ಆಶ್ವಾಸದ ಪದ್ಯಗಳಿಂದಲೂ ಖಚಿತ 
ವಾಗುತ್ತದೆ. 


ಎರಡನೇ ಅರಿಕೇಸರಿಯು ತನ್ನ ರಾಜಧಾನಿಯಾದ 
ಪೌದನದಲ್ಲಿ (ಜೋಧನ) ಸಟ್ಟ್ರಾಭಿಹಿಕ್ತನಾದ ಗುರುತಾಗಿ 
"ಗೋದಾನ ಭೂದಾನ ಸುವರ್ಣದಾನ'ಗಳನ್ನು 
ಯಥೇಚ್ಛವಾಗಿ ಮಾಡಿದೆ ಮೇಲೆ ಈ *ಜಾಗದಕಂಭ' 
ವನ್ನು ನಿಅ*ಸಿರುವುದು ಮಹತ್ವದ ವಿಷಯವೂ ಅಗಿದೆ. 


ಆದುದರಿಂದ, ಎರಡನೆಯ ಅರಿಕೇಸರಿಯು ತನ್ನೆ 
ಪಟ್ಟಾಭಿಷೇಕದ ಸಂದರ್ಭದಲ್ಲಿ *ಚಾಗದಕಂಬ'ದ 


ಶಾಸನ ಮಾಡಿಸಿದ್ದಿರಬೇಕು--ಇದು ಒಂದು ಸಂಪ್ರದಾಯ 
ವಾಗಿದ್ದಲ್ಲಿ ಇನ್ನು ಕೆಲವು (ಎರಡಾದರೂ) ಶಾಸನಗಳು 
ಜೊರಕಬಹುದಾಗಿದೆ. ಪಂಪನು ತನ್ನ “ವಿಕ್ರಮಾರ್ಜುನೆ 
ವಿಜಯಂ' ಕೃತಿಯಲ್ಲಿ ಬದ್ದೆಗ ಮೊದಲಾದವರನ್ನು 
ಹೊಗಳಿರುವ ರೀತಿಯಿಂದ ಇಂಥ ಅನುಮಾನಕ್ಕೆ 
ಅವಕಾಶನಿದೆ, 


ಇಂಥ ಸಂಪ್ರದಾಯವು ಮುಂದೆ ಕಲ್ಯಾಣಿ 
ಚಾಲುಕ್ಯರ ಸಂಪ್ರದಾಯದಲ್ಲಿ ಸೇರಿರಬಹುದಾಗಿ-ಅವರು 
ಬಾಗದಕಂಬ' ಎಂಬುದನ್ನು ಬೇರೆಯಾಗಿಯೇ ಕರೆದಿರ 
ಬಹುದು. ಭೂಲೋಕಮಲ್ಲ ಸೋಮೇಶ್ವರ 111 ಕ್ರಿ.ಶ. 


೧೨೫ 


೧೧೨೫-ಈತನು ತನ್ನ ಕೊಲಮಪಾಕದ ಶಾಸನದಲ್ಲಿ 
ಕೀರ್ತ್ತಿಸಂಭ - ಜಯಸ್ತಂಭ - ಮಾನಸ್ತಂಭ - ಎಂಬ 
ಮೂರು ಹೆಮ್ಮೆಗಳನ್ನು ಒಂದೇ ಶಾಸನದಲ್ಲಿ ಹೊಗಳಿಸಿ 
ಕೊಂಡಿದ್ದಾನೆ. ಇದು ಎರಡನೆಯ ಅರಿಕೇಸರಿಯ 
ವೆಂಬುಳವಾಟಿಕದ ದಾನ ಶಾಸನದಂತೆಯೇ ಇರುವುದನ್ನು 
ಮರೆಯುವಂತಿಲ್ಲ. 


೧೨೬ 


ಉಪಸಂಹಾರ-ಒಟ್ಟನಲ್ಲಿ ಪಂಸನು ಕನ್ನಡದಲ್ಲಿ 
"ಕಾಳಿದಾಸ'ನೆನ್ನುವಂತೆ ಹೆಸರಾಂತವನೂ ಆಗಿದ್ದ 
"ಮಹಾಕನಿ'ಯು ಶಾಸನ ಕವಿಯೂ ಆಗಿದ್ದು ದಕ್ಕೆ 
“ಶ್ರೀ ಪಂಮ್ಬುಂಬರೆಡೆೊಂ' ಎಂಬುದು ಆತನ ಕ್ಳೈ 
ಬರೆಹದಷ್ಟೇ.- ಒಂದು ದಾಖಲೆಯಾಗಿರುತ್ಹದೆ, 


ಇತಿಹಾಸ ದರ್ಶನ 


